ಕಾಲ್ಪನಿಕ ಆಟದ ಮೂಲಕ ಭಾಷೆಯ ಬೆಳವಣಿಗೆ 


ವೈಷ್ಣವಿ ಎ. 


ಒಂದು ವರ್ಷದ ಸೋದರ ಸಂಬಂಧಿಯನ್ನು ನೋಡಿಕೊಳ್ಳುವ. ಬಟ್ಟೆ 
ತೊಳೆಯುವ ಅಥವಾ ಪಾತ್ರೆ ತೊಳೆಯುವ ಸಮಯವನ್ನು ಹೊರತು 
ಪಡಿಸಿದರೆ ಐದು ವರ್ಷದ ಮೋನಾ ಯಾವಾಗಲೂ ತನ್ನ ಮನೆಯ 
ಹೊರಗೆ ಆಡುತ್ತಾ ಇರುತ್ತಿದ್ದಳು. ಮೋನಾಳು ತನ್ನಷ್ಟಕ್ಕೆ ತಾನು 
ಆಡುವುದಿರಅ ಅಥವಾ ಗೆಳೆಯರ ಜೊತೆಗೆ ಆಡುವುದಿರಲ ಈ ಎಲ್ಲಾ 
ಚಟುವಟಕೆಗಳನ್ನು ಅದು ಒಂದು ತರದ ಆಟವೆಂದೇ ಸುಲಭವಾಗಿ 
ಗುರುತಿಸಬಹುದಿತ್ತು. ಸಾಮಾನ್ಯವಾಗಿ ನನ್ನ ಜೊತೆಗೆ ಮಕ್ಕಳು 
ಮಾತುಕತೆ ನಡೆಸಲು ನಾಚಿಕೊಳ್ಳುತ್ತಾರೆ. ಆದರೆ ಹಥ್ಗದಾಟದ 
ಸಂದರ್ಭದಲ್ಲ ಮೋನಾ ತನ್ನು ಸಹಪಾಠಿಗಳೊಂದಿಗೆ ವಾದಿಸುವಾಗ 
ಹಾಗೂ ಸಂಧಾನ ಮಾಡುವಾಗ ಅವಳ ಮಾತುಗಳು ನೀರಿನ ಹಾಗೆ 
ಹರಿಯುತ್ತಿದ್ದುವು. 


ಮೋನಾ ಕಾಲ್ಪನಿಕ ಲೋಕವನ್ನು ಸೃಷ್ಟಿಸುತ್ತಿದ್ದಕು. ಅವಳು ಒಂದು 
ವಸ್ತುವನ್ನು. ತನ್ನ ತನ ಉಳಸಿಕೊಂಡೇ, ಬೇರೊಂದಾಗಿ 
ರೂಪಾಂತರಿಸುತ್ತಿದ್ದಕು. ಒಂದು ಹಳೆಯ ದೈತ್ಯ ಮರದಿಂದ 
ಕೋಪಿಷ್ಟ ಹಣ್ಣಿನ ವ್ಯಾಪಾರಿವರೆಗೆ ಮತ್ತು ನೀರಲ್ಲ ಬದ್ದುಕೊಂಡಿರುವ 
ಸೋಮಾರಿದೂಟ ವರೆಗೆ (ಅ ಭಾಷೆಯಲ್ಲ ಕೋಣ ಎಚಿದರ್ಥ)- 
ಹೀಗೆ ಅವಳ ಲೋಕ ವ್ಯಾಪಿಸಿಕೊಳ್ಳುತ್ತಿತ್ತು. ಆಕೆ ಅನಾಯಾಸವಾಗಿ 
ಪ್ರಾಣಿಗಳ ಮತ್ತು ಪಕ್ಷಿಗಳ ಧ್ವನಿಗಳನ್ನು ಹೊರಡಿಸುತ್ತಿದ್ದಳು. ಅವಳ 
ದೇಹ ಅಲಾಜಾಲವಾಗಿ ಆಕೆ ಭಾವಿಸಿದ ಕಡೆಗೆ ಧಾವಿಸುತ್ತಿತ್ತು. 
ಆದರೆ ಅದು ತರಗತಿಯಲ್ಲ ಕುಳತುಕೊಳ್ಳುವುದಕ್ಕಿಂತ, ಹಿರಿಯರ 
ಅಥವಾ ಅಧ್ಯಾಪಕರ ಕಣ್ಣೋಟದ ಒಳಗೆ ಇರುವುದಕ್ಕಿಂತ ಭಿನ್ನವಾದ 
ಚಲನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಕೆಯದ್ದೇ ಆಟದಲ್ಲ ಆಕೆಯ 
ಹಾಜರಿ ಅನುಭವಕ್ಕೆ ಬರುತ್ತಿತ್ತು. 


ಕಲಕೆ ಎನ್ನುವುದು ಗೊಂದಲದಿಂದ ಸ್ಪಷ್ಟತೆವರೆಗೆ ಎಲ್ಲದಕ್ಕೂ 
ಅವಕಾಶ ಇರಬೇಕು ಎನ್ನುವ ಅರ್ಥದಲ್ಲ ಅದು ಮಕ್ಷಳಗೆ 
ವಿಮೋಚನೆಯ ಒಂದು ಪ್ರಕ್ರಿಯೆಯಾಗಿರಬೇಕು. ಆಟದ ಹೊರತಾಗಿ 
ಕಲಕಾ ಪ್ರಕ್ರಿಯೆಗೆ ಇಂತಹ ಸೌಲಭ್ಯ ನೀಡುವ ಮಾಧ್ಯಮ ಬೇರೆ 
ಯಾವುದಾದರೂ ಇದೆಯೇ ಎನ್ನುವುದು ಚರ್ಚೆಗೆ ಆಸ್ಟದವಾಗುವ 
ವಿಚಾರವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲ ಪದೇ ಪದೇ ಬಳಸುವ ಪ್ರಮುಖ 
ಪದಗಳೆಲ್ಲವೂ-ಚಟುವಟಕೆ ಆಧಾರಿತ ಕಲಕೆ, ರಂಜನೀಯ / 
ಕ್ರೀಡಾತ್ಕಕ ಕಲಕೆ- ತಮ್ಮ ಬೋಧನಾ ವಿಧಾನದ ಕೇಂದ್ರದಲ್ಲ ಆಟದ 
ಅಗತ್ಯದ ಬಗ್ಗೆ ಮಾತನಾಡುತ್ತವೆ. 


ಆಟದ ಮೂಲಕ ಮಕ್ನಳು ತಮ್ಮ ಜಗತ್ತಿನ ಅರ್ಥವನ್ನು 
ಕಂಡುಕೊಳ್ಳುತ್ತಾರೆ ಮತ್ತು ಅದು ಅವರ ಸಾಮರ್ಥ್ಯವನ್ನು 
ಹೊರತರುವುದರಲ್ಲ ಸಹಾಯ ಮಾಡುತ್ತದೆ ಎಂಬ ಆಲೋಚನೆಗೆ 
ನಾವು ಪದೇ ಪದೇ ಮುಖಾಮುಖ ಆಗುತ್ತಾ ಇರುತ್ತೇವೆ. ಮಕ್ಕಳು 
ತಮ್ಮದಾಗಿಸಿಕೊಂಡ ಹೆಚ್ಚನ ಕೌಶಲ್ಯಗಳೂ ಆಟದ ಮೂಲಕ 
ತಮ್ಯದಾಗಿಸಿಕೊಂಡವುಗಳೇ ಆಗಿರುತ್ತವೆ. ಹಾಗೆಯೇ ಆಟದ 
ಮೂಲಕ ಸ್ತಾಭಾವಿಕವಾಗಿ ಪಡೆಯುವ ಹಲವಾರು ಕೌಶಲ್ಯಗಳಲ್ಲ 


ಒಂದಾದ ಭಾಷಾ ಬೆಳವಣಿಗೆಯ ಕ್ಷೇತ್ರವು ಚಿಕ್ಕ ಮಕ್ಷಳ ಕಾಲ್ಪನಿಕ 


ಇ 
5 
BR 


ಮತ್ತು ನಟಸುವ ಆಟಕ್ಷೆ ಹೇಗೆ ಸಂಬಂಧಿಸಿದೆ ಎನ್ನುವುದರ ಕುರಿತು 
ನನ್ನು ಆಲೋಚನೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರ 
ಕುರಿತ ನನ್ನ ಪರಿಮಿತವಾದ ಗ್ರಹಿಕೆ ವಿಕಾಸಗೊಂಡದ್ದು 2೦೭೦ರ 
ಲಾಕ್‌ಡೌನ್‌ ನಂತರದ ಕಾಲಘಟ್ಟದಲ್ಲ ಸಮುದಾಯ ಆಧಾರಿತ 
ಕಾರ್ಯಕ್ರಮದಲ್ಲ ಚಕ್ಕ ಮಕ್ಕಳ ಜೊತೆಗೆ ನನ್ನ ಸಂವಾದದಲ್ಲಿ 
ಭಾಗಿಯಾದಾಗಲೇ. ಇದು ಶಾಲೆಗಳು ಮುಚ್ಚಿಕೊಂಡಿದ್ದ ಕಾರಣ 
ಬೋಧನೆಯನ್ನು ಪುನರಾರಂಭಸುವುದಕಾಗಿ ಮಧ್ಯಪ್ರದೇಶ 
ಸರ್ಕಾರವು ಗ್ರಾಮ / ಸಮುದಾಯಗಳ ಹಂತದಲ್ಲ ಕಾರ್ಯ- 
ಕ್ರಮವೊಂದನ್ನು ಶುರುಮಾಡಿದ ಕಾರ್ಯಕ್ರಮವಾಗಿದ್ದಿತು. 
ಸಾಮಾನ್ಯವಾಗಿ ಮಕ್ಕಳಗೆ ಬರಲು ಅನುಕೂಲವಾದ ಜಾಗದಲ್ಲ 
ನಡೆಯುವ ಕಾರ್ಯಕ್ರಮವನ್ನು ಶಹಬಾಸಪುರ (ಇಲ್ಲ ಭಿಲ್‌ ಎ೦ಬ 
ಬುಡಕಟ್ಟಿನವರು ಬಹು ಸಂಖ್ಯಾತರು) ಎಂಬ ಗ್ರಾಮದಲ್ಲ ಸಣ್ಣ ಸಣ್ಣ 
ಗುಂಪುಗಳ ಮೂಲಕ ನಡೆಸಲಾಲಯುತು. 


ಮಕ್ನಳ ನೇತೃತ್ವದ ಕಾಲ್ಪನಿಕ ಆಟ ಎನ್ನುವುದು ತನ್ನು ಪಾಡಿಗೆ 
ಮೌಲ್ಯೂಯುತವಾದದ್ದು ಎಂದು ನಮಗೆಲ್ಲ ಗೊತ್ತಿದೆ. ಜೀನ್‌ ಪಿಯಜೆ 
ಮತ್ತು ಲೆವ್‌ ವೈಗೋಟ್‌ಸ್ಕ್ಥಿ (ean Piaget and Lev Vygotsky) 
ಮುಂತಾದ ಅನೇಕ ಮನೋವಿಜ್ಞಾನಿಗಳು ಮತ್ತು ಆರಂಭಿಕ ಬಾಲ್ಯ 
ಶಿಕ್ಷಣ ಕ್ಷೇತ್ರದ ಸಂಶೋಧಕರುಇವರೆಲ್ಲ ಈ ಕಾಲ್ಪನಿಕ ಆಟವು 
ಮಕ್ಕಳ ಸಾಮಾಜಕ, ಭಾವನಾತಕ ಮತ್ತು ಬೌದ್ದಿಕ ಬೆಳವಣಿಗೆಗೆ 
ಸಂಬಂಧಿಸಿದ ಕೊಡುಗೆಯ ಬಗ್ಗೆ ಸುದೀರ್ಪ ಚರ್ಚೆ ಮಾಡಿದ್ದಾರೆ. 


ಹೇಗೆ ಕಾಲ್ಪನಿಕ ಆಟವು ಹಿರಿಯರೊಬ್ಬರ ಮಾರ್ಗದರ್ಶಿತ 
ವಾತಾವರಣದಲ್ಲ ಭಾಷಾ ಸಾಮರ್ಥ್ಯದ ಬೆಳವಣಿಗೆಗೆ ಸಹಾಯ 
ಮಾಡುತ್ತದೆ ಎನ್ನುವುದನ್ನು ನಾನು ಪರಿಶೀಅಸಬೇಕಾಗಿದೆ. ಕಾಲ್ಪನಿಕ 
ಆಟದಲ್ಲ ತೊಡಗಿಸಿಕೊಂಡಿರುವ ಚಿಕ್ಕ ಮಕ್ತಳ ಅವಲೋಕನದ 
ಮೂಲಕ ದಕ್ಕಿದ ಕಲಕೆಗಳನ್ನು ಈ ಲೇಖನದಲ್ಲ ನಾನು 
ಚರ್ಚಿಸುತ್ತೇನೆ. 


ಮೋನಾಳ ಕಾಲ್ದನಿಕ ಲೋಕ 


ಮೋನಾ ಎಂಬ ಹುಡುಗಿ 'ಹಕ್ಕಿ'ಯಾಗಿ ತನ್ನಷ್ಟಕ್ಕೆ ತಾನು 
ಆಡಿಕೊಂಡಿದ್ದಾಗ ನಾನು ಅವಳ ಹತ್ತಿರ ನಡೆದು ಹೋದ ದಿನ ನನ್ನ 
ಅತ್ಯಂತ ಆಪ್ತವಾದ ನೆನಪಿನ ದಿನ. ಕೈಗಳನ್ನು ಅಗಲವಾಗಿ 
ಹರಡಿಕೊಂಡು ಆಕಾಶದಲ್ಲ ತೇಲಾಡುವಂತೆ ನಟಸುತ್ತಿದ್ದಳು. 
ಏನೋ ತನ್ನ ತಲೆಯ ಮೇಲೆ ಹಾರಿ ಹೊಡೆಯುತು ಎನ್ನುವುದನ್ನು 
ಸೂಚಿಸುವಂತೆ ಒಂದು ಸಲ ಅವಳು ತನ್ನ ನೆತ್ತಿ ಮೇಲೆ ಮುಷ್ಟಿ 
ಹಿಡಿದುಕೊಂಡಳು. ನಮ್ಮ ಪುಟ್ಟ ಹಕ್ಕಿಯನ್ನು ಕೆಳಗೆ ಜೀಅಸಲ್ಪಟ್ಟಳು. 
ನೆಲದಲ್ಲ ನಾಅಗೆ ಹೊರ ಹಾಕಿ ಬದ್ದುಕೊಂಡಿದ್ದಕು. ಇದು ಆಕೆಯ 
ಅಭಿನಯಕ್ಕೆ ನಾಟಕೀಯ ವಿಶ್ರಾಂತಿ ಸೇರಿಕೊಂಡ ಸಂದರ್ಭ. ಈಗ 
ಯಾವುದಾದರೂ ಸಹೃದಯೀ ಪ್ರಾಣಿ ಬರಬಹುದು. ಬಂದು ನಮ್ಮ 
ಹಕ್ಕಿಯನ್ನು ರಕ್ಷಿಸಬಹುದು ಎಂದು ನಾನು ಮೊದಲೇ ಊಹಿಸಿದ್ದೆ. 
ಆದರೆ ಅಲ್ಲ ಕಂಡ ದೃಶ್ಯ ನನ್ನನ್ನು ಆಶ್ಚರ್ಯಚಕಿತಳನ್ನಾಗಿಸಿತು. 


A 


ಇತರ ಮಕ್ನಳೂ ಮೋನಾಳ ಅಭಿನಯದ ಜತೆ ಸೇರಿಕೊಳ್ಳ- 
ತೊಡಗಿದರು. ಹಕ್ಕಿಯನ್ನು (ಮೋನಾಳನ್ನು) ಎತ್ತಿಕೊಂಡರು. 
ಜಾಗ್ರತೆಯಿಂದ ಅವಳ ಸುತ್ತ ನಗುತ್ತಾ ಸಂಭ್ರಮಗೊಂಡರು. ಅವಳ 
ಅಣ್ಣ ಬಾದಲ್‌ನು ಹಕ್ಕಿಯ ಗರಿಗಳನ್ನು ಕೀಳುತ್ತಿರುವಂತೆ ನಟಸಿದ. 
ಎಲ್ಲರೂ ಸೇರಿ ಅವಳನ್ನು ನೂಅನ ಮಂಚದ ಮೇಲೆ ಮಲಗಿಸಿದರು. 
ಅನಂತರ ತಾವು ಆಕೆಯನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ 
ಮಾಡಿಕೊಳ್ಳುತ್ತೇವೆ ಎಂದು ಘೋಷಿಸಿದರು. ಮೋನಾಳಗೆ ನಗು 
ತಡೆಯಲು ಆಗಲಲ್ಲ. ಅವಳು ಬದ್ದು ಬದ್ದು ನಕ್ಕಳು. ಹೀಗೆ ಅವಳ 
ನಟನೆಯ ಆಟ ಕೊನೆಗೊಳ್ಳುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಅವಳು 
ಮತ್ತು ಹಳ್ಳಿಯ ಮಕ್ಕಳು ಎಲ್ಲಾ ಸೇರಿ. ಭಲ್‌ ಪಂಗಡದ ಹುಡುಗರು 
ಹಕ್ಕಿಗಳು ಮತ್ತು ಮೊಲಗಳನ್ನು ಹೇಗೆ ಬೇಟಿಯಾಡಿ ತಮ್ಮ ಬಗಲ 
ಜೋಳಗೆಯಲ್ವ ಮಾಂಸಕ್ಕಾಗಿ ಒಯ್ಯುತ್ತಾರೆ ಎಂದೂ, ಇದೆಲ್ಲ ಇಲ್ಲ 
ಸಾಮಾನ್ಯ ಎಂದೂ ವಿವರಿಸಿದರು. ಈ ಸಾಂಸ್ಕೃತಿಕ ಆಚರಣೆ 
ಈಗಲೂ ಈ ಬಲ್ಲಾರ ಸಮುದಾಯದಲ್ಲ ಮುಂದುವರಿದುಕೊಂಡು 
ಬಂದಿದೆ. ಮಕ್ಕಳು ವಿಶಿಷ್ಠ ರೀತಿಯಲ್ಲ ತಮ್ಮ ಶರೀರ ಮತ್ತು 
ಧ್ವನಿಗಳನ್ನು ಬಳಸಿಕೊಂಡು ದೈನಂದಿನ ಬದುಕನ ಕತೆಗಳನ್ನು ಹೇಗೆ 
ಮರುನಿರೂಪಿಸುತ್ತಾರೆ ಎನ್ನುವುದನ್ನು ಈ ಉದಾಹರಣೆ 
ತಿಆಸಿಕೊಡುತ್ತದೆ. 


ಅವರೆಲ್ಲ ಸೇರಿ ಹೆಣೆದ ಈ ಕತೆ ಸಾಂಸ್ಥೃತಿಕ ಮಹತ್ವವೊಂದನ್ನು 
ಮೌನವಾಗಿ ಹೇಳುತ್ತದೆ. ಇದರ ಹೊರತಾಗಿ ಇದು ಕೇವಲ ಅವರ 
ವಾಸ್ತವದ ಅನುಕರಣಿ ಆಗಿರದೆ, ಅದರ ವ್ಯಾಖ್ಯಾನವೂ ಆಗಿತ್ತು; 
ಅವರು ಅಲ್ಲ ಪ್ರದರ್ಶನ ಮಾಡಿದ್ದು ಅವರ ಬದುಕನ ಭಾಗವೇ 
ಆಗಿತ್ತು. ಅದಕ್ಕೆ ಅವರು ಕಲ್ಪನೆಯ ಮಸಾಲೆ ಹಾಕಿದ್ದರು. 


ಮೋನಾ ಮತ್ತು ಅವಳ ಸ್ನೇಹಿತರು ಆಟದ ಸಮಯದಲ್ಲ ಸೃಷ್ಟಿಸಿದ 
ಅವರದ್ದೇ ಆದ ಕಲ್ಪನಾ ಲೋಕ ಮತ್ತು ಕ್ರಿಯೆಯು ಹೇಗೆ 
ಭಾವನಾತೃಕ ಸಂಬಂಧ ಮತ್ತು ಕಾಲ್ಪನಿಕ ಭಾಗವಹಿಸುವಿಕೆಯನ್ನು 
ಏರ್ಪಡಿಸುತ್ತಾ ಮುಕ್ತ ಮತ್ತು ನಿರಂತರ ಮಾತುಗಾರಿಕೆಗೆ ಅವಕಾಶ 
ಮಾಡಿಕೊಡುತ್ತದೆ ಎನ್ನುವುದನ್ನು ನಾನು ಗಮನಿಸಿದೆ. ಇದು 
ನನ್ನನ್ನು ಯೋಚನೆಗೆ ಹಚ್ಚಿತು. ಭಾಷಾ ಕಲಕೆಯನ್ನು ಹೆಚ್ಚು 
ಆತಂಕರಹಿತವಾಗಿಸಲು ಮತ್ತು ರಂಜನೀಯವಾಗಿಸಲು ಇಂತಹ 
ನಾಟಕದ ಪ್ರಕಾರಗಳನ್ನು ಅಳವಡಿಸಿಕೊಳ್ಳಬೇಕಾದ ವಿಧಾನಗಳ 
ಕುರಿತು ಯೋಚಿಸಲು ಇದು ನನಗೆ ಮತ್ತಷ್ಟು ಸ್ಪೂರ್ತಿ ನೀಡಿತು. 


ಮಾರ್ಗದರ್ಶಿತ ಹಸ್ತಕ್ಷೇಪ 


ಇದರ ಪ್ರಕಾರ ಮಾರ್ಗದರ್ಶಿತ ಹಸ್ತಕ್ಷೇಪದ ಯೋಜನೆಯೊಂದನ್ನು 
ಹಾಕಿಕೊಳ್ಳಲಾಯುತು. ಕಾಲ್ದನಿಕ / ನಾಟಕೀಯ ಆಟಗಳನ್ನು 
ಬಳಸಿಕೊಂಡು ಅರ್ಥವತ್ತಾದ ಭಾಷಾ ಅನುಭವಗಳಲ್ಲಿ ಮಕ್ಷಳನ್ನು 
ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆನ್ನುವುದು ಇದರ ಉದ್ದೇಶ. 
ಇದನ್ನು ಅಂಗನವಾಡಿಗೆ ಹೋಗುವ ಮತ್ತು 1ರಿಂದ 3ನೇ 
ತರಗತಿವರೆಗಿನ ವಿದ್ಯಾರ್ಥಿಗಳ ಗುಂಪು ರಚಿಸಿ ಪ್ರಯೋಗ- 
ಮಾಡಲಾಯುತು. ಅಂದರೆ ಶಾಲೆಯ ಅನುಭವವೇ ಇಲ್ಲದ ಅಥವಾ 
ಕಡಿಮೆ ಅನುಭವ ಇರುವ ವಿದ್ಯಾರ್ಥಿಗಳನ್ನು ಇಲ್ಲಿ 
ಬಳಸಿಕೊಳ್ಳಲಾಯಿತು. 


ಹಸ್ತಕ್ಷೇಪದ ಮೊದಲ ಹಂತದಲ್ಲ ಸಂಭಾಷಣೆಯ ಮೂಲಕ 
ಸಂದರ್ಭವನ್ನು ಸ್ಥೂಲವಾಗಿ ವಿವರಿಸಲಾಲಯುತು. ತಮಗೆ 
ಇಷ್ಟವಿರುವ ಹಾಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸುವಂತೆ 
ಮಕ್ಕಳಲ್ಲ ಕೇಆಕೊಳ್ಳಲಾಯುತು. ಅವರಿಗೆ ಪರಿಚತವಾಗಿರುವ ಮತ್ತು 
ಸಾಂದರ್ಭಕವಾಗಿ ಪ್ರಸ್ತುತವಾಗಿರುವ ಸನ್ನಿವೇಶಗಳನ್ನೇ 


[84 ನೀ 


ಕೊಡಲಾಗಿದೆ ಎನ್ನುವುದನ್ನು ಖಾತರಿಪಡಿಸಿಕೊಳ್ಳಲಾಯುತು. 
ಉದಾಹರಣೆಗೆ - ಮಳೆಗಾಲ, ಕಾಡು, ಸಂತೆ, ಜಾತ್ರೆ/ಮೇಳದಲ್ಲ 
ಸಂಜೆಯ ಹೊತ್ತು ಇತ್ಯಾದಿ ಸಂದರ್ಭಗಳನ್ನು ನೀಡಲಾಲಯುತು. 
ಮಳೆಗಾಲದ ಸಂದರ್ಭ ನೀಡಿದಾಗ ಪ್ರತಿಯೊಂದು ಮಗುವೂ 
ವೈವಿಧ್ಯಮಯವಾಗಿ ಪ್ರತಿಕ್ರಿಬುಸುತ್ತಾ ಒಂದು ಸನ್ನಿವೇಶದಿಂದ 
ಅನೇಕ ಅರ್ಥಗಳನ್ನು ಹೊರತರುವುದನ್ನು ನೋಡುವುದೇ 
ಆಸಕ್ತಿದಾಯಕ ವಿಷಯ. ಕೆಲವರು ಓಡಿ ಮೇಲ್ಭಾವಣಿಯ ಕೆಳಗೆ 
ನಿಂತು ಮಳೆಯಿಂದ ರಕ್ಷಣೆ ಪಡೆಯುವವರಂತೆ ನಟಸುತ್ತಾರೆ. 
ಕೆಲವರು ಕೋಲನ್ನೇ ಕೊಡೆಯಂತೆ ಬಳಸಿಕೊಳ್ಳುತ್ತಾರೆ. ಇನ್ನು 
ಕೆಲವರು ತಮ್ಯ ಕೈಗಳನ್ನು ಚಾಚ ಮಳೆಯನ್ನೇ ತಚ್ಞಕೊಳ್ಳುವಂತೆ 
ನಟನೆ ಮಾಡುತ್ತಾರೆ. ಮತ್ತೆ ಕೆಲವರು ಮನೆಯೊಳಗೆ ಕಟ್ಟನಿಂತ 
ಕೆಸರು ನೀರನ್ನು ಹೊರಹಾಕುವಂತೆ ಅಭನಲುಸುತ್ತಾರೆ. ಕೆಲವು 
ಮಕ್ಕಳು ತಮ್ಮ ಪಾಡಿಗೆ ಆಟವಾಡುತ್ತಾರೆ. ಉಳದವರು ಬೇರೆ ಬೇರೆ 
ರೀತಿಯಲ್ಲ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಕೆಲವರು 
ಮೂಕವಾಗಿ ನಟಸುತ್ತಾರೆ. ಇತರರರು ಧದ್ದ್ಧನಿ ಮತ್ತು 
ಸಂಭಾಷಣೆಗಳನ್ನು ಬಳಸಿಕೊಳ್ಳುತ್ತಾರೆ. 


ಈ ಆಟದ ಸನ್ನಿವೇಶದಲ್ಲ ಸುಮಾರು 15 ನಿಮಿಷ ಭಾಗವಹಿಸಿದ 
ನಂತರ ಪ್ರತಿಯೊಬ್ಬರ ಅಭಿನಯವನ್ನು ಚರ್ಚಿಸಲು ಒಬ್ಬಾಗುತ್ತಿದ್ದೆವು. 
ಸ್ತ ವಿಮರ್ಶೆ ರೂಢಿ ಮಾಡಿಕೊಳ್ಳುವುದಕ್ಕಾಗಿ ಈ ಪ್ರಯತ್ನ 
ಶುರುಮಾಡಿದೆವು. ಅದು ಒಂದೆರಡು ಸಾಲುಗಳ ಅವಲೋಕನವೇ 
ಇರಬಹುದು. 


ಒಂದು ವಾರದ ಬಳಕ ಅವರು ನಿಧಾನವಾಗಿ ಈ ಅಭ್ಯಾಸಕ್ಕೆ 
ಹೊಂದಿಕೊಂಡರು. ಮೊದಲಗಿಂತ ಹೆಚ್ಚಿನ ವಿಚಾರಗಳನ್ನು 
ವಿನಿಮಯ ಮಾಡಿಕೊಳ್ಳಲು ಶುರುಮಾಡಿದರು. ಸಣ್ಣ ಪ್ರಮಾಣದ 
ಉತ್ತೇಜನ ಕೊಟ್ಟರೆ ಮಕ್ಕಳು ಮುಕ್ತ ಪ್ರಶ್ನೆಗಳನ್ನು ಕೇಳುತ್ತಾರೆ. 
ಶಬ್ದಕೋಶಕ್ಕೆ ಒತ್ತುಕೊಡುತ್ತಾರೆ. ತಮ್ಮ ನಿರೂಪಣೆಗೆ ಪ್ರಶಂಸೆ ಮತ್ತು 
ಉತ್ಸಾಹ ತಂದು ಕೊಳ್ಳುತ್ತಾರೆ. ತಮ್ಮ ಅಭಿನಯವನ್ನು ಮರು 
ನಿರೂಪಿಸುವ ಸಂದರ್ಭದಲ್ಲ ಮಕ್ಕಳು ಈ ಮುಂದಿನ ವಿಚಾರಗಳನ್ನು 
ನಿರ್ವಹಿಸುವಂತೆ ಕಾಣಿಸುತ್ತಾರೆ; ಇದು ಭಾಷಾ ಕಲಕೆಯ 
ಸಂದರ್ಭದಲ್ಲ ಸಕಾಅಕ ವಿಚಾರ ಎಂದೇ ತೋರುತ್ತದೆ: 


ಕೂಜನದ / ಶಬ್ದಗಳ ಅನುಕರಣೆಯ ಬಳಕೆ (ಅಣಕುಪದ) 

ಶಬ್ದಗಳ ಕುರಿತು ಮಕ್ನಳು ಮಾತನಾಡುವಾಗ ಸಹಜವಾಗಿಯೇ 
ತಮ್ಯ ಸುತ್ತಮುತ್ತಅನ ಮತ್ತು ತಮಗೆ ಸಂಬಂಧ ಪಟ್ಟ ಶಬ್ದಗಳ 
ಬಗೆಗೆ ಮಾತನಾಡುತ್ತಾರೆ. ಗುಡುಗು ಮತ್ತು ಮಳೆ ಮತ್ತು ಎಲೆಗಳ 
ಚರಪರ ಶಬ್ದಗಳು ಅವರಿಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡುವುದಕ್ಕೆ 
ಅನುವು ಮಾಡಿಕೊಡುತ್ತವೆ. 


ಗುಂಪಿನಲ್ಲ ನಾವು ಸಾಧಾರಣ ಮಳೆಯ ಶಬ್ದದಿಂದ ಹಿಡಿದು 
ಮಹಡಿಯ ಮೇಲೆ ಜಳುವ ಮಳೆಯ ಶಬ್ದದವರೆಗೆ ಹೇಗೆ ಭನ್ನ 
ಎನ್ನುವುದನ್ನು ಚರ್ಚಿಸಿದೆವು. ಸಿಬ್ದಾದ ನಾಯಿಯು ಗಾಯಗೊಂಡ 
ನಾಯುಗಿಂತ ಹೇಗೆ ಭನ್ನದ್ದನಿ ಹೊರಡಿಸುತ್ತದೆ ಎನ್ನುವುದನ್ನು 
ಚರ್ಚ್ಜಸಿದೆವು. 


ಬೇರೆಯವರ ದೃಷ್ಟಿಯನ್ನು ಅರಿಯುವುದು 


ಇಂತಹ ಸಂದರ್ಭಗಳನ್ನು ಬಳಸಿ ಆಡುವಾಗ, ಇತರ ವ್ಯಕ್ತಿಗಳ, 
ಪ್ರಾಣಿಗಳ ಅಥವಾ ವಸ್ತುಗಳ ಪಾತ್ರಗಳ ಗುಣ ಮತ್ತು ಲಕ್ಷಣಗಳನ್ನು 
ಮೈಗೂಡಿಸಿಕೊಳ್ಳಲು ಅವರು ಪ್ರಯತ್ನಿಸುತ್ತಿರುತ್ತಾರೆ. 
ಉದಾಹರಣೆಗೆ ಮಿಂಚಿನ ಪಾತ್ರದಲ್ಲ ನಟಸಿದ ಮಗು ತನ್ನ ಸುತ್ತ 


ಇರುವವರನ್ನು ಬೆನ್ನಟ್ಟುತ್ತದೆ. ಹೊಡೆಯುವಂತೆ ಬೆದರಿಸುತ್ತದೆ - 
ಇವೆಲ್ಲ ಮಿಂಚಿನ ಕಾಲ್ಪನಿಕ ಮತ್ತು ನೈಜರೂಪಕವಾಗಿ ಇನ್ನೊಬ್ಬರು 


ಹೇಗೆ ಅನುಭವಿಸುವ ಹಾಗೆ ಮಾಡಬಹುದು ಎನ್ನುವುದನ್ನು 


ತಿಆಸುತ್ತದೆ. 
ಅಭಿನಯವನ್ನು ಅನುಕ್ರಮವಾಗಿ ನಿರೂಪಿಸುವುದು 


ಅಭನಯಕ್ಷೆ 
ಜೀವನದ ಅನುಭವಗಳನ್ನು ಕತೆಗಳಾಗಿ ಹಂಚಿಕೊಳ್ಳುತ್ತಾರೆ. 
ಮಳೆಗಾಲದ ಸಂದರ್ಭದಲ್ಲ ತನ್ನ ಮನೆಯೊಳಗಿನಿಂದ ಮಳೆಯ 
ನೀರನ್ನು ಹೊರಗೆ ಹಾಕುವಂತೆ ಅಭಿನಯ ತೋರಿದ ಹುಡುಗಿಯು 
ತನ್ನ ನಟನೆಯ ನೈಜ ಪರಿಸ್ಥಿತಿಯನ್ನು ಅನುಭವ ಹಂಚಿಕೆಯ 
ಸಂದರ್ಭದಲ್ಲ ನಿರೂಪಿಸಿದಳಕು. 


ನಿರೂಪಣಾ ಸಾಮರ್ಥ್ಯ, ಸಂಕೀರ್ಣ ಭಾಷಾ ಬಳಕೆ (ಭೂತಕಾಲ, 
ವರ್ತಮಾನ ಕಾಲದಲ್ಲ ಮಾತನಾಡುವುದು), ಸಾಹಿತ್ಯಕ ತಂತ್ರಗಳ 
ಅರ್ಥೈಸುವಿಕೆ (ಪ್ರಗತ. ರೂಪಕ, ಸಾದೃಶ್ಯ). ಸಾಂಕೇತಿಕ 
ಪ್ರತಿನಿಧೀಕರಣ ಮತ್ತು ಅಂತರ್‌ ವ್ಯಕ್ತೀಯ ಸಂವಹನ ಇತ್ಯಾದಿ 
ವಿವಿಧ ಬಗೆಯ ಸಾಹಿತ್ಯಕ ಮತ್ತು ಭಾಷಿಕ ಕೌಶಲ್ಯಗಳನ್ನು ಅಭವೃದ್ಧಿ 
ಪಡಿಸುವುದಕ್ಕೆ ಹೇಗೆ ಈ ಕಾಲ್ಪನಿಕ ಆಟ ಅಡಿಗಲ್ಲಾಗುತ್ತದೆ 
ಎನ್ನುವುದನ್ನು ಠ ಒಳನೋಟಗಳು ಸೂಚಿಸುತ್ತವೆ. 


ಸಾರಾಂಶ 


ಈ ಬಗೆಯ ಮಾರ್ಗದರ್ಶಿತ ರೂಪದ ಕಾಲ್ಪನಿಕ ಆಟವನ್ನು ನಂತರ 
ಇತರ ಗುಂಪು ಚಟುವಟಕೆಗಳಗೆ ವಿಸ್ತರಿಸಲಾಯುತು. ಹೀಗೆ ಒಂದು 
ಗುಂಪು ದೃಶ್ಯಾಭಿನಯ ಮಾಡುವಾಗ ಇನ್ನೊಂದು ಗುಂಪು 
ಅದನ್ನು ಕೇವಲ ಅವಲೋಕಿಸಿ 
ಹಂಚಿಕೊಳ್ಳುತ್ತದೆ. ಕಥೆಗಳನ್ನು ಅಭಿನಯುಸಿದಾಗ ಹೆಚ್ಚು ನೆನಪಿನಲ್ಪ 
ಉಳದುಕೊಳ್ಳುತ್ತವೆ ಎನ್ನುವ ಕಾರಣದಿಂದ ಮಕ್ಕಳಗೆ ಹೊಸ 


ಪುಸ್ತಕಗಳನ್ನು ಪರಿಚಯುಸುವ ಸಂದರ್ಭದಲ್ಲ ಇದೇ ಮಾರ್ಗವನ್ನು 


ಪರಾಮರ್ಶನ 


ಸಂಬಂಧಿಸಿದಂತೆ ಮಕ್ನಳು ಕೆಲವೊಮ್ಮೆ ತಮ್ಮ 


ಪರಿಚಯಿಸಲಾಲುತು. ಮಕ್ಕಳ ಪ್ರತಿಕ್ರಿಯೆಗಳು. ನಿರೂಪಣೆಗಳು 
ಮತ್ತು ಹೊಸದಾಗಿ ಕಲತ ಶಬ್ದಸಂಪತ್ತು ಇವೆಲ್ಲವುಗಳನ್ನು 
ಮರುಪರಿಶೀಅಸಬಹುದಾದ ಚಾರ್ಟ್‌ಗಳಲ್ಲ ಬರೆದು ಚಿತ್ರಿಸಲಾಗಿದೆ. 
ಶೇ ಚಾರ್ಟ್‌ಗಳನ್ನು ಬೇಕಾದ ಸಂದರ್ಭದಲ್ಲ ನೋಡಿಕೊಳ್ಳಬಹುದು. 
ಈ ಚಾರ್ಟ್‌ಗಕಳಲ್ಲನ ಬರವಣಿಗೆಗಳನ್ನು ಸುಲಭದಲ್ಲ ಗುರುತಿಸ - 
ಬಹುದಾದವುಗಳಾಗಿದ್ದು. ಅವು ವೈಯಕ್ತಿಕ ನೆಲೆಯಲ್ಲ 
ಅರ್ಥಮಾಡಿಕೊಳ್ಳುವುದಕ್ಕೆ ಸಹಕಾರಿ. (2 ಮತ್ತು 3ನೇ ತರಗತಿಯ) 
ಮಕ್ಕಳು ಇದನ್ನು ಬಹಳ ಬೇಗ ಭೇದಿಸಲು ಸಮರ್ಥರಾದರು. 


ಕೊನೆಯದಾಗಿ. ಮಕ್ಕಳು ತಮ್ಮದೇ ಲೋಕದೃಷ್ಟಿಯನ್ನು 
ಹೊಂದಿರುವುದು ಮುಖ್ಯ. ಅಷ್ಟೇ ಮುಖ್ಯವಾದದ್ದು ಎಂದರೆ ಅವರಿಗೆ 
ತಮ್ಮ ಲೋಕದೃಷ್ಟಿಗೆ ದನಿಯಾಗುವ ಮಾರ್ಗ ಮತ್ತು ಅವಕಾಶ 
ಅವರಿಗೆ ಇದೆ ಎನು ವುದೇ ಆಗಿದೆ. ಈ ಸಂದರ್ಭದಲ್ಲ ಕಾಲ್ಲನಿಕ 
ಆಟವು ಅವರಿಗೆ Pa ಸೂಕ್ತ ಉಪಕರಣವನ್ನು ನೀಡುತ್ತದೆ. 
ಇದೇ ಹೊತ್ತಿಗೆ ಅದು ಹಿರಿಯರಿಗೆ ಮಕ್ನಳನ್ನು ಆರ್ಸೈಸುವುದಕ್ಲ 
ಬೇಕಾದ ಮಸೂರವನ್ನು ಒದಗಿಸಿಕೊಡುತ್ತದೆ. 


s+ ಗೌಪ್ಯತೆಯನ್ನು ಕಾಪಾಡುವ 
ಬದಲಾಯುಸಲಾಗಿದೆ. 


ಸಲುವಾಗಿ ಇಲ್ಲ ಹೆಸರುಗಳನ್ನು 


ಕೊನೆಯ ಟಪ್ಪಣಿ: 

ನಾನು ನಟಸುವ ಆಟವನ್ನು ಕಾಲ್ಪನಿಕ ಆಟ ಅಥವಾ ಸಾಂಕೇತಿಕ 
ಆಟ ಎಂದು ಕರೆಯಬಹುದಾಗಿದೆ. ಈ ನಟನೆಯ ಆಟವು 
ಬಾಲ್ಯದಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಮಗು 
ವಾಸ್ತವತೆಯನ್ನು ನಂಬುವಂತೆ ಮಾಡುವುದು ಮತ್ತು ಇತರೆ ಜನರ. 
ಪ್ರಾಣಿಗಕ ಅಥವಾ ಸ್ಥಳಗಳನ್ನು ರಚಿಸಿ ಅಭಿನಯುಸುವುದನ್ನು 
ಒಳಗೊಂಡಿರುತ್ತದೆ. 


ತಮ್ಮ ಕಲ್ಪನೆಯ ವಾಸ್ತವತೆಯನ್ನು ಪ್ರತಿನಿಧಿಸುವ ಸಲುವಾಗಿ ಅದರ 
ಸ ವಸ್ತುಗಳನ್ನು ಸಂಕೇತಗಳನ್ನಾ ಗಿ ಬಳಸಿಕೊಳ್ಳುತ್ತಾರೆ. 


i Pretend play, also known as imaginative play or symbolic play, starts in early childhood and involves the child creating make-believe realities and 


enacting different people, animals, or places. Objects around them are used as symbols to represent their imagined realities. 


ವೈಷ್ಣವಿ ವಿ. ಅವರು ಶಿಕ್ಷಣ ಕ್ಷೇತ್ರದಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಸುತ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ನಲ್ಪ ಸಂಪನ್ಯ್ಕೂಲ ವ್ಯಕ್ತಿಯಾಗಿ (ಇಂದ್ಲಿಷ್‌) ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದಿಂದ ಶಿಕ್ಷಪಾಸ್ತ್ರದಲ್ಲ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ. ಮಕ್ಕಳ ಸಾಹಿತ್ಯ, ಭಾಷಾ ಬೋಧನಾ 
ವಿಧಾನ, ಸಮುದಾಯಗಳಲ್ಪ ತೊಡಗಿಸಿಕೊಳ್ಳುವಿಕೆ ಇವು ಅವರ ಆಸಕ್ತಿಯ ವಿಷಯಗಳಾಗಿವೆ. 


ಇವರನ್ನು vaishnavi.v@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ಲತಾ ಕೆ.ಸಿ. 


